ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1335 

ಸದಸ್ಯರ ಹೆಸರು : ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮ ನಿರ್ದೇಶನ 
ಹೊಂದಿದವರು) 

ಉತ್ತರಿಸುವದಿನಾಂಕ : 24-12-2021 

ಉತ್ತರಿಸುವಸಚಿವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು. 


ಪ್ರಶ್ನೆಗಳು 


2018-19 ರಿಂದ 2021ನೇ ಸಾಲಿನವರೆಗೆ ರಾಮನಗರ 
ಜಿಲ್ಲೆ ಮಾಗಡಿ ತಾಲ್ಲೂಕಿನ ಬಿಸ್ಕೂರು ಗ್ರಾಮ 
ಪಂಚಾಯತಿಯಲ್ಲಿ 14ನೇ ಮತ್ತು 15ನೇ ಹಣಕಾಸು 
ಯೋಜನೆಯಡಿಯಲ್ಲಿ ಹಣ ದುರುಪಯೋಗ 
ಪಡಿಸಿಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬುಂದಿಷ್ಣಲ್ಲಿ ಸರ್ಕಾರದಿಂದ ಯಾವ ಕ್ರಮ 


ಉದ್ಭವಿಸುವುದಿಲ 
ಕೈಗೊಳ್ಳಲಾಗಿದೆ; (ಸಂಪೂರ್ಣ ವಿವರ ನೀಡುವುದು) ಬಲಾಪುದಿಬ್ಲಿ 


2014-15ನೇ ಸಾಲಿನ ಹಣಕಾಸು ಯೋಜನೆಯಡಿ ಯಾವ 


ಯಾವ ವರ್ಗಕ್ಕೆ ಎಷ್ಟೆಷ್ಟು ಹಣ ವಿನಿಯೋಗಿಸಲಾಗಿದೆ? ಅನುಬಂಧದಲ್ಲಿ ಲಗತ್ತಿಸಿದೆ. 


(ಸಂಪೂರ್ಣ ವಿವರ ನೀಡುವುದು) 


ಸಂಖ್ಯೆ: ಗ್ರಾಅಪಂರಾ 563 ಜಿಪಸ 2021 


| (6 ಎಸಾಸೌಶ್ವರಪ್ಪ) 
i ಪಂಚಾಯತ್‌ ರಾಜ್‌ ಸಚಿವರು 


